ಕರ್ನಾಟಕ ವಿಧಾನ ಪರಿಷತು, 


ಕಲಬುರಗಿ ಜಿಲ್ಲೆಯಲ್ಲಿ ಯಾವ 
ಯಾವ ಯೋಜನೆಗಳನ್ನು 
ಅನುಷ್ಠಾನ ' ಮಾಡಲಾಗಿದೆ ; 
ಮತ್ತು ಅವುಗಳಿಗೆ ಮಾದಿದ 
ವೆಚ್ಚ್‌ವೆಷ್ಟು ? 


ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 1571 
ಉತ್ತರಿಸಬೇಕಾದ ದಿನಾಂಕ 18.03.2021. ಮ, 
ಸದಸ್ಯರೆ ಹೆಸರು ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ 
| ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಸಚಿವರು. 
| ಕ್ರ.ಸಂ ಪ್ರಶ್ನೆ OO Oo _ ಉತ್ತರ/Reply oo 
ಅ) | ಯುವ ಸಬಲೀಕರಣ ಮತ್ತು| ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವ್ಯಾಪ್ತಿಗೆ ಬರುವ 
ಕ್ರೀಡಾ ಇಲಾಖೆ ವ್ಯಾಪ್ತಿಗೆ! ಯೋಜನೆಗಳ ವಿವರಗಳನ್ನು ಅನುಬಂಧ-1ರಲ್ಲಿ ಒದಗಿಸಿದೆ. 
ಬರುವ ಯೋಜನೆಗಳಾವುವು ; 
(ಜಿಲ್ಲಾವಾರು ಮಾಹಿತಿ | The list of schemes covered by the Department of Youth 
ನೀಡುವುದು) Empowerment and Sports is enclosed as Annexure-!. 
ಆ) [ಕಳೆದ ಮೂರು ವರ್ಷಗಳಲ್ಲಿ | ಕಳೆದ ಮೂರು ವರ್ಷಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನ 


ಮಾಡಲಾದ ಯೋಜನೆಗಳು ಮತ್ತು ವೆಚ್ಚದ ವಿವರಗಳನ್ನು 
ಅನುಬಂಧ-2ರಲ್ಲಿ ಒದಗಿಸಿದೆ; ಸಂಕ್ಷಿಪ್ತ ವಿವರ ಕೆಳಕಂಡಂತಿದೆ:- 
(ರೂ.ಲಕ್ಷಗಳಲ್ಲಿ) 
2017-18 2018-19 2019-20 | 
ವಿವರ ಬಡುಗಡ ವೆಚ್ಚ | ಬಿಡುಗಡ | ಪಚ್ಚ | ಬಿಡುಗಡ | ಪಚ್ಚ 
ಜಿಲ್ಲಾ 11209 | 710295 | 12656 | 71516 | 18171 | 76.52 
ಪಂಚಾಯತ್‌ ” 
ವಲಯ 
ರಾಜ್ಯ | 11634 | 11634 | 50.93 $0.93 4335 | 435 
ವಲಯ - 
ಒಟಿಯಿ |22843 |219.29| 17749 [166.09 | 224.86 {| 119.67 


Details of Schemes implemented in Kalburgi district in 
the last three years with expenditure incurred is 
enclosed as Annexure Il; Brief details are as follows:- 


2017-18 2018-19 2019-20 
| Particulars | Release | Expr. | Release Expr. Release Expr. 
ZP Sector 112.09 102.95 126,56 115.16 181.71 76.52 
State Sector 116,34 116.34 | 50.93 50.93 43.15 43.15 
Total 228.43 219.29 177.49 166.09 224.86 119.67 


ಪೈಎಸ್‌ಡಿ-ಇಬಿಬಿ/61/2021. 


(ಡಾ|| ನಾರೌಯಣ ಗೌಡ) 
ಯುವ ಸಬಲೀಕರಣ ಪುತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


) 


' ಅಮಬಂಧ-!1 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವ್ಯಾಪ್ತಿಗೆ ಬರುವ ಯೋಜನೆಗಳು ಮತ್ತು 
ಜಿಲ್ಲಾವಾರು ಯೋಜನೆಗಳ ವಿವರ. 


ಯೋಜನೆಯ ಹೆಸರು 


ಈ ಗ್ರಾಮೀಣ ಕ್ರೀಡೆ ಮತ್ತು ಪಂದ್ಯಗಳು. ಗಾಮೀಣ ಕ್ರೀಡೋತ್ಸವ, ಕುಸ್ತಿ ಹಬ್ಬ ಆಯೋಜನೆಗೆ ಮತ್ತು 


ಕ್ರೀಡಾ ಸಂಘ/ಸರ್ಕಾರಿ ಶಾಲೆಗಳಿಗೆ ಕೀಡಾ ಸಾಮಗ್ರಿ ನೀಡಲು) 
ಹೊಸ ಗರಡಿ ಮನೆ ನಿರ್ಮಾಣ | 


ಗರಡಿ ಮನೆ ದುರಸಿ 


ಅ) ಕರ್ನಾಟಕ ಕ್ರೀಡಾ ಪ್ರಾಧಿಕಾರ, (ರಾಜ್ಯ ಕ್ರೀಡಾ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಆಯೋಜಿಸುವ 
ಕ್ರೀಡಾಕೂಟಗಳು ಮತ್ತು ಕ್ರೀಡ್ರಾ ಶಿಬಿರಗಳಿಗೆ ಅನುದಾನ) 


ಆಅ) ಕುಂಬಳಗೂಡು ತರಬೇತಿ ಕೇಂದ್ರ ಅಭಿವೃದ್ದಿ. 


ಇ) ಜನರಲ್‌ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಾಡಮು ವತಿಯಿಂದ ಸಾಹಸ ಕ್ರೀಡೆಗಳನ್ನು 
ಆಯೋಜಿಸಲು k 


ಅ) ಯುವ ನೀತಿ ಅನುಷ್ಠಾನ, (ನಿಮ್ಮಾನ್ಸ್‌ ಸಂಸ್ಥೆ ಸಹಯೋಗದೊಂದಿಗೆ ಮಾನಸಿಕ ಆರೋಗ್ಯ 
ಸೇವೆಗಳನ್ನು ಒದಗಿಸಲು ಮತ್ತು ಯುವ ಸಂಘಗಳಿಗೆ ಕ್ರೀಡಾ ಸಾಮಗಿಗಳನ್ನು ಒದಗಿಸುವುದು) 


ಆ) ನಮ್ಮೂರ ಶಾಲೆಗೆ ನಮ್ಮ ಯುವಜನರು (ಸರ್ಕಾರಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು 
ಪೂರೈಸಿಕೊಳ್ಳಲು ಅಮದಾನ) 


ಇ) ಯುವ ಶಕ್ತಿ ಕೇಂದ್ರ (ಕ್ರೀಡಾಂಗಣಗಳು ಮತ್ತು ಸರ್ಕಾರಿ ಕಾಲೇಜುಗಳಿಗೆ ಜಿಮ್‌ ಒದಗಿಸುವುದು) 


ಅ) ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ರಾಹ 
ಆ) ರಾಷ್ಟ ಮತ್ತು ಅಂತರರಾಷ್ಟೀಯ ಮಟ್ಟದಲ್ಲಿ ಉತ್ತ ಮ ಸಾಧನೆ ಮಾಡುವ ಎಲ್ಲಾ ಕ್ರೀಡಾಪಟುಗಳ 
ಶೈಕ್ಷಣಿಕ ಶುಲ, ಮರುಪಾವತಿ. 


ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ (ಕೀಡ ಪ್ರಶಸಿ ಮತ್ತು ನಗದು ಪ್ರಶಸಿ) 


ಧನ ಸಹಾಯ? ಪರಿಹಾರ (ರಾಜ್ಯ ಸರ್ಕಾರಿ ನೌಕರರ ಹೀಡಾಸೂಟ) 


ಕ್ರೀಡಾ ಸಂಸ್ಥೆಗಳು ಮತ್ತು ನಿಲಯ 4 ಕೀಡಾ ಶಾಲೆಗಳಲ್ಲಿ 2300 ಸೀಡಾಪಟುಗಳಿಗೆ ವ್ಯವಸ್ಮೆಗಾಗಿ) 


ವಿದ್ಯಾನಗರ ಆವರಣ ಅಬಿವೃದ್ಧಿ ಖೇಲೋ ಇಂಡಿಯಾ ರಾಜ್ಯ ಉತ್ಯ್ಸೃಷ್ಟತಾ ಕೇಂದ್ರ) 
ವಿಶೇಷ ಘಟಕ ಯೋಜನೆ 


ಗಿರಿಜನ ಉಪಯೋಜನೆ 


ಕ್ರೀಡಾಂಗಣಗಳ ನಿರ್ಮಾಣ 


ಜಿಲ್ಲಾ ಪಂಚಾಯತ್‌ ವಲಯ 


ಕ್ರೀಡಾಕೂಟ ಮತ್ತು ರ್ಯಾಲಿಗಳ ಸಂಘಟನೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಪ್ರಯಾಣ ಭತ್ಯೆ ದಿನ 
ಭತ್ಯೆ. (ದಸರಾ ಕೀಡಾಕೂಟ/ಖಬೇಲೋ ಇಂಡಿಯಾ ಕೀಡಾಕೂಟ/ಸರ್ಕಾರಿ ನೌಕರರ ಕ್ರೀಡಾಕೂಟ 
ಸಂಘಟನೆ ಸೇರಿದಂತೆ ಕ್ರೀಡಾಚಟುವಟಿಕೆಗಳಿಗಾಗಿ) 


| ಕೀಡಾಂಗಣಗಳ ನಿರ್ವಹಣೆ ಸಣ್ಣಕಾಮಗಾರಿಗಳು 


ಕೀಡಾ ಶಾಲೆ/ವಸತಿ ನಲಯಗಳು (34 ಕೀಡಾಶಾಲೆಗಳ ನಿರ್ವಹಣೆಗಾಗಿ) 


ಷ್ನಪರಿಸಿಯಲ್ಲಿರುವ ಕೀಡಾಪಟುಗಳು /ಕುಸಿಗಾರರಿಗೆ ಆರ್ಥಿಕ ನೆರವು 


ಗ್ರಾಮೀಣ ಕ್ರೀಡಾ ಕೇಂದ್ರಗಳು 


A 


ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಯೇತರರಿಗೆ ಸಹಾಯ ಧನ 


uionlWmlsw lw mM 


ಕ್ರೀಡಾ ಸಮಾಗ್ರಿಗಳನ್ನು ಕೊಳಲು ಮತ್ತು ಆಟದ ಮೈದಾನಗಳನ್ನು ಅಬಿವೃದ್ದಿಗೊಳಿಸಲು ಶೃಷ್ಷಣಿಕ 
ಮತ್ತು ಇತರೆ ಸಂಸ್ಥೆಗಳಿಗೆ ಸಹಾಯ 


ಒಳಾಂಗಣ ಕ್ರೀಡಾಂಗಣ ಮತ್ತು ಬಯಲು ರಂಗ ಮಂದಿರ ನಿರ್ಮಾಣಕೆ ಅನುದಾನಗಳು 


ಗ್ರಾಮಾಂತರ ಪ್ರದೇಶಗಳಲ್ಲಿ ಕ್ರೀಡೆಗಳಿಗೆ ಪ್ರೋತ್ರಾಹ 


ಕೀಡಾ ಸಾಮಾಗಿಗಳ ಖರೀದಿಗಾಗಿ 


ಅಮುಬಂಧ-2 


ಕಳೆದ ಮೂರು ವರ್ಷಗಳಲ್ಲಿ ಕಲಬುರಗಿ ಜಿಲೆ. ಯಲ್ಲಿ ಅನುಷ್ಠಾನಗೊಳೆಸಲಾದ ಯೋ 


ಜನೆಗಳಿಗೆ ಮಾಡಲಾದ ವೆಚ್ಚದ ವಿವರ 


(ರೂ.ಲಕ್ಷಗಳಲ್ಲಿ) 
ತ್ರ. ಯೋಜನೆಗಳ ಹೆಸರು 2017-18 2018-19 2019-20 
ಸಂ - - ಬಿಡುಗಡೆ ವೆಚ್ಚ ಬಿಡುಗಡೆ | ವೆಚ್ಹ | ಬಿಡುಗಡೆ ವೆಚ್ಛ 

ಜಿಲ್ಲಾ ಪಂಚಾಯತ್‌ ವಲಯ 

1, ಕ್ರೀಡಾಕೂಟ ಮತ್ತು ಅಸಿಲಿಗಳ ಸಂಘಟನೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ 22.00 21.35 26.00 | 24.21 29.10 | 10.19 
ಪ್ರಯಾಣ ಭತ್ಯೆ, ದಿನ ಭತ್ಯೆ. 

2 ಸ.ಯುಸೇಕ್ರೀ ಅಧಿಕಾರಿಗಳು 5.14 4.99 5.20 4.36 9.45 9.45 

3 ಕ್ರೀಡಾಂಗಣಗಳ ನಿರ್ವಹಣೆ ಸಣ್ಣಕಾಮಗಾರಿಗಳು 40.00 36.02 40.00 | 36.98 68.03 | 25.15 

4 ಕ್ರೀಡಾ ಶಾಟೆ/ಪಸತಿ ನಿಲಯಗಳು 30.00 29.66 40.00 | 39.95 52.00 | 2480 

5 | ಕಷ್ಟಪರಿಸ್ಥಿಯಲ್ಲಿರುವ ಕ್ರೀಡಾಪಟುಗಳು /ಹುಸಿಗಾರರಿಗೆ ಆರ್ಥಿಕ ನೆರವು 1.53 0861 750] 037 630| 0.00 

6 ಗ್ರಾಮೀಣ ಕ್ರೀಡಾ ಕೇಂದ್ರಗಳು 7.00 6.98 7.00 7.00 9.45 4.04 

7 ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಯೇತರರಿಗೆ ಸಹಾಯ ಧನ 2.14 0.00 2.29 0.00 2.45 0.00 

8 ಕ್ರೀಡಾ ಸಮಾಗ್ರಿಗಳನ್ನು ಕೊಳಲು ಮತ್ತು ಆಟದ ಮೈದಾನಗಳನ್ನು 2.14 2.13 229| 229 2.49 1.67 

‘| ಅಬಿವೃದ್ಧಿಗೊಳಿಸಲು ಶೈಕ್ಷಣಿಕ ಮತ್ತು ಇತರೆ ಸಂಸ್ಥೆಗಳಿಗೆ ಸಹಾಯ 

9 | ಗ್ರಾಮಾಂತರ ಪ್ರದೇಶಗಳಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ 1.07 0.96 114) 0.00 122| 0.00 

10 | ಕ್ರೀಡಾ ಸಾಮಾಗ್ರಿಗಳ ಖರೀದಿಗಾಗಿ 1.07 0.00 114] 000 1221 122 
ರಾಜ್ಯ ವಲಯ 

1 ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಕ್ರೀಡಾ ವಿದ್ಯಾರ್ಥಿ ವೇತನ, ಶೈಕ್ಷಣಿಕ ಶುಲ್ಕ 6.70 6.70 0.86 0.86 0.61 0.61 
ಮರುಪಾವತಿ ಮತ್ತು ನಗದು ಪುರಸ್ಕಾರ. 

2 ವಿಭಾಗ ಮಟ್ಟದ ದಸರಾ ಕೀಡಾಕೂಟಿ ಆಯೋಜನೆಗೆ 0.00 0.00 0.00 0.00 10.00 | 10.00 

3 ನಮ್ಮೂರ ಶಾಲೆಗೆ ನಮ್ಮ ಯುವಜನರು ಅಡಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹ 7.00 7.00 7.00 7.00 8.00 8.00 

4 ಯುವ ಚೈತನ್ಯ 67.32 67.32 1346| 13.46 ] 9.50 9.50 

5 ವಬುರಗಿ ಜಿಲ್ಲೆಯ ಕ್ರೀಡಾ ಶಾಲೆ/ನಿಲಯ ಉನ್ನತಿಕರಣಕ್ಕಾಗಿ 0.00 0.00 12.80 | 1280 0.99 0.99 

6 ಕ್ರೀಡಾ ಶಾಲೆ/ನಿಲಯದ ಕ್ರೀಡಾಪಟುಗಳ ದೈನಂದಿನ ಊಟೋಪಹಾರಕ್ಕಾಗಿ 9.51 9.51 10.81 10.81 7.78 7.18 

7 ಗ್ರಾಮೀಣ ಕ್ರೀಡೆಗಳು ಮತ್ತು ಹಂದ್ಯಾಗಳು ಅಡಿಯಲ್ಲಿ ಯುವ ಕಿೀೀಡಾಮಿತ್ರು 7.81 7.81 0.00 0.00 6.27 6.27 
ಪ್ರಾಥಮಿಕ ಹಾಗೂ ಪ್ರೌಡಶಾಲೆ ಸ್ಲೀಡಾ ಮಕಳಿಗೆ ಕ್ರೀಡಾ ಕಿಟ್‌ ಸರಬರಾಜು 

8 ಎಸ್‌.ಸಿಎಸ್‌.ಪಿ ಮತ್ತು ಟಿ.ಎಸ್‌.ಪಿ ಯೋಜನೆ ಪ್ರೋತ್ಸಾಹ ಧನ, ಕ್ರೀಡಾ ಕಿಟ್‌ 18.00 18.00 6.00 6.00 0.00 0.00 
ಸರಬರಾಜು 


